ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


) 


ಕರ್ನಾಟಕ ವಿಧಾನ ಪರಿಷತ್ತು 
: 369 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ ಕೆ.ಅಬ್ದುಲ್‌ಜಬ್ಸಾರ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸುವವರು 


ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 


ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 06-03-2020. 
ಕ್ರ 
ಖ್‌ 
ಸಂ ಪಕ್ನೆ ಉತ್ತರ 
ಅ. | ರಾಜ್ಯದಲ್ಲಿ ಎಷ್ಟು ಅಂಗನವಾಔ ಕೇಂದಗಳು ಪ್ರಸ್ತುತ ರಾಜ್ಯದಲ್ಲಿ`ಕೇಂದ್ರ ಪುರಸ್ಮತ 691 ಹಾಗೂ ರಾಜ್ಯ 
ಕಾರ್ಯ ನಿರ್ವಹಿಸುತ್ತಿದೆ; ಅಂಗನವಾಡಿ ಪುರಸ್ಥತ 350 ಅಂಗನವಾಡಿ ಕೇಂದಗಳು ಕಾರ್ಯ 
ಕಾರ್ಯಕರ್ತೆಯರಿಗೆ ನೀಡುತ್ತಿರುವ ಗೌರವಧನ ನಿರ್ವಹಿಸುತ್ತಿವೆ. 
ಎಷ್ಟು; ಅವರ ದಿನದ ಕಾರ್ಯಾವಧಿ ಎಷ್ಟು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡುತ್ತಿರುವ ಮಾಹೆಯಾನ 
ಗೌರವಧನದ ಮಾಹಿತಿ 
ಮುಖ್ಯ ಅಂಗನವಾಡಿ ಕಾರ್ಯಕರ್ತೆ 10,000-00 
ಮಿನಿ ಅಂಗನವಾಡಿ ಕಾರ್ಯಕರ್ತೆ 6,250-00 
ಅಂಗನವಾಡಿ ಕಾರ್ಯಕರ್ತೆಯರು ಬೆಳಿಗ್ಗೆ: 9.30 ರಿಂದ 
4.00 ಗಂಟೆಯವರೆಗೆ ಕೇಂದ್ರದಲ್ಲಿದ್ದು ಕಾರ್ಯನಿರ್ವಹಿಸಿ, 
ನಂತರ ಮನೆ ಭೇಟಿಗೆ ತೆರಳುವರು. 
ಆ. | ರಾಜ್ಯದಲ್ಲಿ ಉರ್ದು'ಅಂಗನವಾಡಿ`ಕೇಂದಗಳು ರಾಜ್ಯದಲ್ಲಿ ಉರ್ದು ಅಂಗನವಾಡಿ `'ಕಂದಗಳು 
ಇದೆಯೇ; ಇಲ್ಲದಿದ್ದಲ್ಲಿ, ಅಲ್ಲಸಂಖ್ಯಾಂತರ ಇರುವುದಿಲ್ಲ. 
ಕಲ್ಯಾಣದ ದೃಷ್ಟಿಯಿಂದ ಅಲ್ಪಸಂಖ್ಯಾತರ ಅಲ್ಲಸಂಖ್ಯಾತರು ಹೆಚ್ಚಾಗಿ ವಾಸಿಸುತ್ತಿರುವ 2792 
ಹೆಚ್ಚಾಗಿರುವ ಸ್ಥಳಗಳಲ್ಲಿ ಉರ್ದು ಅಂಗನವಾಡಿ ಸ್ಥಳಗಳಲ್ಲಿ ಅಂಗನವಾಡಿ ಕೇಂದ್ರಗಳು ಕಾರ್ಯ 
ಕೇಂದ್ರಗಳನ್ನು ಸ್ಥಾಪನೆ ಮಾಡುವ ಉದ್ದೇಶ ನಿರ್ವಹಿಸುತ್ತಿವೆ. 
ಸರ್ಕಾರಕ್ಕೆ ಇಪೆಯಸಃ ಪ್ರಸ್ತತ ಉರ್ದು ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪನೆ 
ಮಾಡುವ ಉದ್ದೇಶ ಸರ್ಕಾರದ ಮುಂದೆ ಇರುವುದಿಲ್ಲ. 
ಇ. | ಅಂಗನವಾಡಿ ಕಾರ್ಯಕರ್ತೆಯರ ಜೀಡಿಕೆಗಘ ಹೌದು, 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಇದ್ದಲ್ಲಿ 
ಸರ್ಕಾರದಿಂದ ಕೈಗೊಂಡ ಕ್ರಮಗಳೇನು? 
(ಸಂಪೂರ್ಣ ಮಾಹಿತಿ ಒದಗಿಸುವುದು) 


ಅಂಗನವಾಡಿ ಕಾರ್ಯಕರ್ತೆಯರ ಪ್ರಮುಖ ಬೇಡಿಕೆಗಳು 
ಈ ಕೆಳಕಂಡಂತಿದೆ. 


1. ಕನಿಷ್ಠ ವೇತನ ನೀಡುವ ಕುರಿತು ಮತ್ತು ಹುದ್ದೆಯನ್ನು 
ಖಾಯಂಗೊಳಿಸುವ ಬಗ್ಗೆ; 


ಅಂಗನವಾಡಿ ಕಾರ್ಯಕರ್ತೆಯರು ಗೌರವ ಸೇವೆಗೆ 
ಸೇರಿದ್ದು ಗೌರವಧನ ಪಾವತಿಸಲಾಗುತ್ತಿದೆ. ಕನಿಷ್ಠವೇತನ ನಿಯಮ 
ಅನ್ವಯಿಸುವುದಿಲ್ಲ. ಇವರು ಗೌರವ ಸೇವೆಗೆ ಸೇರಿರುವುದರಿಂದ 
ಹುದ್ದೆ ಖಾಯಂಗೊಳಿಸುವ ವಿಷಯ ಅನ್ವಯಿಸುವುದಿಲ್ಲ. 
2. ಗೌರವಧನ ಹೆಚ್ಚಿಸಬೇಕು: 

ಕೇಂದ್ರ ಸರ್ಕಾರವು ದಿನಾಂಕ:01.10.2018 ರಿಂದ 
ಮುಖ್ಯ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನು 
ರೂ. 1,500/-,ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ 
ಗೌರವಧನವನ್ನು ರೂ. 1,250/-ಗಳನ್ನು ಹೆಚ್ಚಿಸಿ ಆದೇಶ 


ಹೊರಔಿಸಿರುತ್ತದೆ. ``ಅದರಂತೆ `ರಾಜ್ಯ ಸರ್ಕಾರವು ದಿನಾಂಕ: 
01.11.2019 ರಿಂದ ಮುಖ್ಯ ಅಂಗನವಾಡಿ ಕಾರ್ಯಕರ್ತೆಯರ 
ಗೌರವಧನವನ್ನು ರೂ.500/- ಹಾಗೂ ಮಿನಿ ಅಂಗನವಾಡಿ 
ಕಾರ್ಯಕರ್ತೆಯರ ಗೌರವಧನವನ್ನು ರೂ. 250/- 
ಗಳನ್ನು ಹೆಚ್ಚಿಸಿ ಆದೇಶಿಸಿರುತ್ತದೆ. 
3. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆರೋಗ್ಯ ಕರ್ನಾಟಕ 
ಯೋಜನೆ ವಿಸ್ತರಿಸಬೇಕು. 

ಈ ಸಂಬಂಧ ಆರೋಗ್ಯ ಇಲಾಖೆಯ 

ಪರಿಶೀಲನೆಯಲ್ಲಿದೆ. 


4. ಪಿಂಚಣಿ ಸೌಲಭ್ಯ ಮತ್ತು ಇಡಗಂಟು ನೀಡಬೇಕು. 


ಎನ್‌ಪಿಎಸ್‌ ಲೈಟ್‌ ಯೋಜನೆಗೆ ಒಳಪಟ್ಟ ಅಂಗನವಾಡಿ 
ಕಾರ್ಯಕರ್ತೆಯರಿಗೆ ಯೋಜನೆಯ ಮಾರ್ಗಸೂಚಿಯಂತೆ 
ಪಿಂಚಣಿ ಸೌಲಭ್ಯ ನೀಡಲಾಗುತ್ತಿದೆ. ಈ ಯೋಜನೆಗೆ ಒಳಪಡದೆ 
ಇರುವ ಅಂಗನವಾಡಿ ಕಾರ್ಯಕರ್ತೆ /ಸಹಾಯಕಿಯರಿಗೆ 
ಇಡಿಗಂಟು ನೀಡುವ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆ 
ಯಲ್ಲಿರುತ್ತದೆ. 


ಮಮ 39 ಇಸಿಡಿ 2020 


2 


(ಶಶಿಕಲಾ ಅಣ್ಗಾಸಾಹೇಬ್‌ ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


